ಪುಸಕ ವಿಮರ್ಶೆ 


ಡಾ. ಎಸ್‌ ಆನಂ೦ದಲಕ್ಷ್ಮಿ 


ಶಿಕ್ಷಣದ ಕುರಿತು ಲಭ್ಯವಿರುವ ಗ್ರಂಥಗಳ ಪಾಲಿಗೆ ಈ ಪುಸಕದ ಕೊಡುಗೆಯು 
ಅನನ್ಯವಾದದ್ದು. ಶಾಲೆಯಲ್ಲಿ ತಲೆದೋರುವ ಅನೇಕ ಪ್ರಶ್ನೆಗಳನ್ನು ಇದು ಮುಂದಿಡುತ್ತದೆ: 
ಪರೀಕ್ಷಗಳ ಕುರಿತ ಅತಿಯಾದ ನಿರೀಕ್ಷೆ, ವಿದ್ಯಾರ್ಥಿಗಳಿಗೆ ವನೀಡಿದ ಕಾರ್ಯಯೋಜನೆಗಳ 
ತಿದ್ದುವಿಕೆ, ಅನಿವಾರ್ಯವಾದ ಸಿಬ್ಬಂದಿ ಸಭೆಗಳು, ವಿಶೇಷ ಅಗತ್ಯತೆಗಳಿರುವ ಮಕ್ಕಳನ್ನು 
ತರಗತಿಗಳಲ್ಲಿ ಒಳಗೊಳ್ಳುವುದು, ಶಿಕಕರಿಗೆ ಮಾರ್ಗದರ್ಶನ ನೀಡುವುದರಲ್ಲಿ ಪ್ರಾಂಶುಪಾಲರ 
ಪಾತ್ರ, ಎಲ್ಲ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಹಾಗೂ ಆಸಕ್ತಿಗಳನ್ನು ಬೆಂಬಲಿಸುವುದು 
ಇತ್ಯಾದಿ. ಇದರಲ್ಲಿ ಪ್ರತಿಯೊಂದು ವಿಷಯವನ್ನು ಭಿನ್ನವಾಗಿ ನಿರೂಪಿಸಲಾಗಿದೆ; ಒಂದು 
ಪ್ರಕರಣವನ್ನು ಶಿಕಕರೊಬ್ಬರ ಖಾಸಗಿ ಡೈರಿಯಲ್ಲಿನ ಟಿಪ್ಪಣಿ ಎಂಬಂತೆ, ಇನ್ನೊಂದು, 
ಮಗುವೊಂದರ ತಂದೆ ವಿದೇಶದಲ್ಲಿರುವುದರಿಂದ ಪೋಷಕರ ಮಧ್ಯೆ ನಡೆಯುವ ಮಿಂಚಂ೦ಜೆ 
-ಇ ಮೇಲ್‌ ಪತ್ರವ್ಯವಹಾರದಂತೆ, ಮತ್ತು ಮೂರನೆಯದು ಮಗು ಮತ್ತು ಅದರ ಆಪ್ತ 
ಸಲಹೆಗಾರರ ನಡುವೆ ನಡೆಯುವ ಸಂಭಾಣೆಯಂತೆ. ಲೇಖಕರು ಮುಚ್ಚುಮರೆಯಿಲ್ಲದೆ 
ಅಭಿವ್ಯಕ್ತಿಸಲು ಮತ್ತು ಈ ಪ್ರಕರಣಗಳಲ್ಲಿ ಒಳಗಿನವರಂತೆಯೇ ಭಾವಿಸಿಕೊಳ್ಳಲು ಈ 
ಬರವಣಿಗೆಯ ತಂತ್ರಗಳು ನೆರವಾಗುತ್ತವೆ. ಸಹಜವಾಗಿಯೇ ಈ ಎಲ್ಲ ಕಥನಗಳೂ ಕಲ್ಪನಾ 
ಸಾಮ್ರಾಜ್ಯದವು, ಆದರೆ ಸತತವಾಗಿ ಇವುಗಳಲ್ಲಿ ನೈಜ ಬದುಕಿನ ಸದ್ದು ಕೇಳುತ್ತದೆ. 


ಒಡಹುಟ್ಕೆದವರಾಗಿರಲಿ, ನೆರೆಹೊರೆಯವರಾಗಲಿ ಅಧವಾ ಸಹಪಾರಠಿಗಳಾಗಿರಲಿ, 
ಮಕ್ಕಳನ್ನು ರೂಪ, ಪ್ರತಿಭೆ ಅಥವಾ ಶಾಲಾ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಹೋಲಿಕೆ 
ಮಾಡುವುದು ನಮ್ಮ ಸಂಸ್ಕೃತಿಯಲ್ಲಿ ಸಾಮಾನ್ಯ ಎಂಬಂತಾಗಿದ್ದು, ಹೋಲಿಕೆ ಅನೇಕ ಬಾರಿ 
ದ್ಹೇಷಭಾವನೆಯನ್ನು ಹುಟ್ಟಿಸುತ್ತದೆ ಎಂಬುದು ಜನರಿಗೆ ತಿಳಿದಿಲ್ಲ. ಕಲವೊಮ್ಮೆ ಪ್ರತಿಕೂಲ 
ಹೋಲಿಕೆಗಳು ಬದುಕಿನುದ್ದಕ್ಕೂ ಮನಸ್ಸಿನ ಮೇಲೆ ಗಾಯದ ಗುರುತುಗಳನ್ನು 
ಉಳಿಸಿಬಿಡುತ್ತವೆ. ಒಂದು ಸಿದ್ದ ಮಾದರಿ ಅಂಟಿಕೊಂಡು ಬಿಡುತ್ತದೆ. 


ತರಗತಿಯ ಸಾಧನೆಯಲ್ಲಿ ಮತ್ತು ವರ್ತನೆಯಲ್ಲಿ ಒಂದು ರೀತಿಯ 
ಏಕರೂಪತೆಯನ್ನು ಇಷ್ಟಪಡುವ ಶಿಕ್ಷಕರಿಗೆ ವಿಶೇಷ ಅವಶ್ಯಕತೆಗಳು ಅಥವಾ ವಿಶೇಷ ಸಹಜ 
ಸಾಮರ್ಥ್ಯಗಳು ಇರತಕ್ಕಂತಹ ಮಕ್ಕಳು ಆತಂಕ ಹುಟ್ಟಿಸುತ್ತಾರೆ. ಒಂದೆರಡು ಕಥನಗಳಲ್ಲಿ ಈ 
ಅಂಶವನ್ನೂ ಕೈಗೆತ್ತಿಕೊಂಡು ಉತ್ತರಿಸಲಾಗಿದೆ. 


“ಕಲಿಕೆಯ ಜಾಡುಗಳು" ಎಂಬ ಪುಸ್ತಕದ ಎರಡನೆಯ ಭಾಗದಲ್ಲಿ ಭಾಗ 
ಒಂದರಲ್ಲಿರುವ ಪ್ರಕರಣಗಳನ್ನು ವಿದ್ಯಾರ್ಥಿಗಳು, ಪೋಷಕರು, ಶಿಕಕರು ಮತ್ತು 
ಪ್ರಾಂಶುಪಾಲರ ಆಯ್ದ ಗುಂಪುಗಳು ವಿವರವಾಗಿ ಚರ್ಚಿಸಿವೆ. ಮೊದಲಿಗೆ ಹೇಳಬೆಕಾದ 
ಸಂಗತಿಯೆಂದರೆ, ಈ ಪುಸ್ತಕದ ಲೇಖಕರುಗಳು ವೈವಿಧ್ಯಮಯ ಆಕರ್ಷಕ ಶೈಕ್ಷಣಿಕ ಹಿನ್ನೆಲೆ 
ಹೊಂದಿದ್ದಾರೆ. ಅವರು ಸಂವಾದಕ್ಕಾಗಿ ಆಹ್ವಾನಿಸುವ ವ್ಯಕ್ತಿಗಳೆಲ್ಲರೂ ಒಳ್ಳೆಯ ಅಭಿವ್ಯಕ್ತಿ 
ಸಾಮರ್ಥ್ಯವಿರುವವರು, ಆತ್ಮವೀಕ್ಷಣೆಯ ಶಕ್ತಿ ಇರುವವರು ಮತ್ತು ಬಿಚ್ಚು ಮನಸ್ಸಿನವರು. 


ಮಕ್ಕಳನ್ನು ಮೌಲ್ಯಮಾಪನ ಮಾಡುವ ಪ್ರಕ್ರಿಯೆಗಳ ಬಗ್ಗೆ ಅಲ್ಲೊಂದು ಇಲ್ಲೊಂದು 
ಜಟೆಲ ಪ್ರಶ್ನೆಗಳನ್ನು, ಶರದ ಬೆಹಾರ್‌ ರವವರ ಮುನ್ನುಡಿಯನ್ನೂ ಒಳಗೊಂಡಂತೆ 
ಎತ್ತಲಾಗಿದೆ. ಆಗಿದ್ದೂ, ಮಕ್ಕಳಿಗೆ ವಿಧಿಸುವ ಮನೆಗೆಲಸಗಳ ಕುರಿತಾದ ಹಿಮಾಿತಿ 


ವ್ಯವಸ್ಥೆಯ ಬಗ್ಗೆ ಹೊಸ ತಾತ್ವಿಕತೆಯೊಂದು ಎತ್ತಿರುವ ಅಂಶಗಳೂ ಸೇರಿದಂತೆ 
ಮೌಲ್ಯಮಾಪನ ಪ್ರಕ್ರಿಯೆಗಳ ಕುರಿತಾಗಿ ಜಟೆಲವಾದ ಪ್ರಶ್ನೆಗಳನ್ನು ಎತ್ತಲಾಗಿದೆಯಾದರೂ, 
ಬಾರತದ ಶಾಲಾ ವ್ಯವಸ್ಥೆಗಳು ಏನನ್ನು, ಯಾವಾಗ, ಎಷ್ಟು ನಿಯತವಾಗಿ ಪರೀಕ್ಷಿಸಬೇಕು 
ಎಂಬ ಬಗ್ಗ್ಗೆ ಸಂಬಂಧಪಟ್ಟಿ ಹಂತಗಳಲ್ಲಿ ಮೌಲ್ಯಮಾಪನಗಳನ್ನು, ಹೇಗೆ 
ಪ್ರಮಾಣೀಕರಿಸಬೇಕು ಎಂಬ ಬಗ್ಗೆ ಕಾರ್ಯಸಾಧುವಾದ ಸೂತ್ರವನ್ನು ಹೊಂದಿಲ್ಲ. 
ಕೆಲವೊಂದು ತುಂಬಾ ಬೇಡಿಕೆಯಲ್ಲಿರುವ ಕೋರ್ಸುಗಳು ಮತ್ತು ಸಂಸ್ಥೆಗಳು ತಮ್ಮದೇ ಆದ 
ಪ್ರವೇಶ ಪರೀಕ್ಷಗಳನ್ನು ನಡೆಸುತ್ತವೆ, ತತ್ಪರಿಣಾಮವಾಗಿ ಆಕಾಂಕ್ಷಿಗಳು ಅವುಗಳನ್ನು 
ಚೆನ್ನಾಗಿ ಎದುರಿಸಲಾಗುವಂತೆ ತಯಾರು ಮಾಡಲಿಕ್ಕೆಂದು ಸಾವಿರಾರು ತರಬೇತಿ ಶಾಲೆಗಳು 
ತಲೆ ಎತಿವೆ. ವಿದ್ಯಾರ್ಥಿಯೊಬ್ಬನ ಸ್ಫೋಪಜವಾದಂಥ ಮತ್ತು ಸೃಜನಶೀಲವಾದಂಥ 
ಆಲೋಚನೆಯನ್ನು, ಪರೀಕ್ಷಾ ಪದ್ದತಿಯ ಪರಿಧಿಯೊಳಗೆ ಗುರುತಿಸುವ ವಿಧಾನಕ್ಕೆ 
ಸಂಬಂಧಿಸಿದಂತೆ ಹೇಳುವುದಾದರೆ, ಅದು ಮಾತ್ರ, ನಮ್ಮ ದೇಶದಲ್ಲಿ ಇಲ್ಲವೇ ಇಲ್ಲ, 
ಹೊರಗಿರಬಹುದಷ್ಟೇ! 


ಈ ಪುಟಿಗಳಲ್ಲಿ ನಾವು ಭೇಟಿಯಾಗುವ ಪಾತ್ರಧಾರಿಗಳೆಲ್ಲರೂ ಇಂಗ್ಲಿಷ್‌ ಭಾಷೆಯಲ್ಲಿ 
ಮುರಿತಿರುವವರು, ಸರಾಗವಾಗಿ ಮಾತನಾಡಬಲ್ಲವರು. ಅವರು ಸ್ಥಿತಿವಂತ ಕುಟಿಂಬಗಳಿ೦ದ 
ಬಂದವರಾಗಿದ್ದು ಹೆಚ್ಚು ಶುಲ್ಕ ವಿಧಿಸುವ, ಜೆನ್ನಾಗಿ ನಡೆಯುತ್ತಿರುವಂತಹ ಶಾಲೆಗಳನ್ನೇ 
ಹುಡುಕಿಕೊಳ್ಳವಂ೦ತಹವರು. ಹೀಗಾಗಿ ನಾವು ಬಹಳಷ್ಟು ಮಾತನಾಡುವ "ಶಿಕ್ಷಣದ 
ಮಾಧ್ಯಮ”"ವು ಇಲ್ಲಿ ಅದೃಶ್ಯವಾದ ಸಂಗತಿ, ಅಥವಾ ಚಾಲ್ಲಿಯಲ್ಲಿರುವ ಒಂದು 
ಮುಡಿಗಟ್ಟಿನ್ನು ಉಪಯೋಗಿಸಿ ಹೇಳಬೇತೆಂ೦ದರೆ, "ಅದು ಕೋಣೆಯಲ್ಲಿರುವ ಆನೆ" (ಯಾರೂ 
ಮಾತನಾಡಲಿಚ್ಚಿಸದ ವಿವಾದಾತ್ಮಕ ವಿಷಯ). ಭಾರತದ ಶಾಲೆಗಳಲ್ಲಿನ ಬಹುತೇಕ ಮಕ್ಕಳಿಗೆ 
"ಆಂಗ್ಲ ಮಾಧ್ಯಮ" ಎಂಬುದು ಒಂದು ಮಂತ್ರದಂಡದಂತೆ. ಇಂಗಿಷ್‌ ನಲ್ಲಿ 
ಮಾತನಾಡುವುದನ್ನು (ಮಾತಾಡುವ ಇಂಗ್ಲಿಷ್‌) ಕಲಿಸುವ ತರಗತಿಗಳಿಗೆ ನಿರೀಕ್ಲಿತವಾಗಿಯೇ 
ಬಹಳ ಬೇಡಿಕೆ ಇದೆ, ಆದರೆ ಶಾಲೆಯ ಒಳಗೇ ಆಗಲೀ, ಹೊರಗೆ ಆಗಲೀ ನಿಜಕ್ಕೂ 
ಕೈಗೆಟಿಕುವ, ತಕ್ಕುದಾದ ತರಗತಿಗಳು ಸುಲಭವಾಗಿ ಸಿಗುವುದಿಲ್ಲ. ಪ್ರಾಯಶಃ ವಿದ್ಯಾರ್ಥಿಗಳ 
ಸಂವಹನಾ ಕೌಶಲಗಳಿಗೆ ನೆರವು ನೀಡಲು ಬೇಸಿಗೆಯ ರಜದಲ್ಲಿ, ಭಾಷೆಯಲ್ಲಿ ಪ್ರಜುತ್ನ 
ಹೊಂದಿರುವ ವಿದ್ಯಾರ್ಥಿಗಳನ್ನು ಇದಕ್ಕಾಗಿ ಬನಿಯೋಜಿಸಿಕೊಳ್ಳಬೇಕೇನೋ. ಇದೊಂದು 
ಕಷ್ಟಸಾಧ್ಯವಾದ ಮಹತ್ಕಾಕಾಂ೦ಕ್ಷೆಯ ಯೋಜನೆ ಎಂಬುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. 


ಮೊಬೈಲ್‌ ಫೋನ್‌ ಗಳು ಮತ್ತು ಹೆಚ್ಚತ್ತಿರುವ ವಿಬಿನ್ನ ರೀತಿಯ ಗ್ಯಾಜಿಟ್ನಿಳ ಇಂದಿನ 
ಜಗತ್ತಿನಲ್ಲಿ, ಎಳೆಯರು ಪುಸ್ತಕಗಳನ್ನು ಓದುವುದು ಪ್ರಪಂಚದ ಎಲ್ಲೆಡೆ ಅಪರೂಪದ 
ಚಟಿವಟಿಕೆಯಾಗುತ್ತಿದೆ ಎಂದು ನಾನು ಕೇಳಿದ್ದೇನೆ. ಆದರೆ ಭಾಷೆಯ ಉಪಯೋಗಗಳನ್ನು 
ಮತ್ತು ನುಡಿಗಟ್ಟುಗಳನ್ನು ಗಳಿಸಿಕೊಳ್ಳಲು ಓದುವ ಹುಚ್ಚನ್ನು ಬೆಳೆಸಿಕೊಳ್ಳವುದನ್ನು 
ಬಿಟ್ಟು, ಬೇರೆ ಮರ್ನಗಳು ನನಗೆ ತಿಳಿದಿಲ್ಲ. ಇದು ಈ ಸಹಸ್ರಮಾನದ ಮಕ್ಕಳ ಪಾಲಿಗೆ ಆಯ್ಕೆ 
ಮಾಡಿಕೊಳ್ಳಲಾಗದೆ ಕೈಬಿಟ್ಟ ಹಾದಿಯಾಗಬಹುದು. 


ಲೇಖಕರ ತಂಡಕ್ಕೆ ಅಭಿನಂದನೆ ಸಲ್ಲಿಸುವ ಮೂಲಕ ನಾನು ಈ 8ರು 
ವಿಮರ್ಶೆಯನ್ನು ಮುಗಿಸಲು ಇಚ್ಜಿಸುತ್ತೇನೆ. ಅವರು ದೈನಂದಿನ ಶಾಲಾ ಅನುಭವಗಳನ್ನು 
ಅಗತ್ಯ ವಿವರಗಳೊಂದಿಗೆ ಸಂಗ್ರಹಿಸಿ, ಚೆನ್ನಾಗಿ ಒಂದು ಕಡೆ ಜೋಡಿಸಿ ಮುಂದಿಡುತ್ತಾ 
ಅದಕ್ಕೊಂದು ನೈಜತೆಯ ಸ್ಪರ್ಶವನ್ನು ನೀಡಿದ್ದಾರೆ. 


ಓದುಗರಿಗೆ ನನ್ನ ಸಲಹೆಯೆಂದರೆ, ಈ ಸಂಪುಟದ ಸವಿಯನ್ನು ಅನುಭವಿಸಿ, 
ವೇಗವಾಗಿ ಓದುವ ಓದುಗರು ನಬೀವಾದರೆ ಇನ್ನೂ ಒಳ್ಳೆಯದು. 


KKK 


ಇದನ್ನು ನೀವು ಅಂರ್ಥಾಲದಲ್ಲಿ ಕೊಂಡುಕೊಳ್ಳಬಹುದು; 


https: // notionpress.com/read/teaching-tales-learning-trails 


ಪುಸಕದ ಮುನ್ನೋಟ: : https://thinkingteacher.in/teaching-tales-learning-trails/ 


Kindal ED : https://www.amazon.in/dp/BO7GK4JQ4G 


ಡಾ. ಎಸ್‌. ಆನಂ೦ದಲಕ್ಮಿ: ಇವರು ಮದ್ರಾಸು ವಿಶ್ವವಿದ್ಯಾಲಯದ ಬ್ರಿನ್‌ ಮಾರ್‌ 
ಕಾಲೇಜಿನಿಂದ ಮತ್ತು ವಿಸ್ಮಾನ್ಕಿನ್‌ ವಿಶ್ವವಿದ್ಯಾಲಯದಿಂದ ಪದವಿಗಳನ್ನು 
ಪಡೆದುಕೊಂಡಿದ್ದಾರೆ. ಚೆನ್ನೈ ನಗರದ ವಿದ್ಯಾಮಂದಿರ ಎಂಬ ಶಾಲೆಯ ನೇತೃತ್ವವನ್ನು 
ಕೆಲಕಾಲ ವಹಿಸಿಕೊಂಡ ನಂತರ ಲೇಡಿ ಇರ್ನಿನ್‌ ಕಾಲೇಜಿನಲ್ಲಿ (ದೆಹಲಿ ವಿಶ್ವವಿದ್ಯಾಲಯ) 
ಕೆಲಸ ಮಾಡಿದರು. ಅಲ್ಲಿ ಮಕ್ಕಳ ಬೆಳವಣಿಗೆಗೆ ಸಂಬಂಧಿಸಿದಂತೆ ಸ್ನಾತಕೋತರ 
ಕೋರ್ಸನ್ನು ಅಭಿವೃದ್ಧಿ ಪಡಿಸುವುದರೊಂದಿಗೆ ಅದನ್ನು ಅಲ್ಲಿ ಸ್ಮಾಪಿಸಿ ನಂತರ ಕಾಲೇಜಿನ 
ಮುಖ್ಯಸ್ಥರಾದರು. ಅವರು ಅಮೆರಿಕಾ ಮತ್ತು ಇಂಗ್ಲೆಂಡ್‌ ನಲ್ಲಿ ಸಮ್ಮೇಳನಗಳಿಗಾಗಿ 
ಬಹಳಷ್ಟು ಪ್ರವಾಸ ಮಾಡಿದ್ದಾರೆ. ದೆಹಲಿಯಲ್ಲಿ ಮತ್ತು ಅಹಮದಾಬಾದ್‌ ನ ಸೇವಾದಲ್ಲಿ 
ಸಂಚಾರಿ ಶಿಶುಪಾಲನ ಕೇಂದ್ರಗಳನ್ನು ನಡೆಸುವುದೂ ಸೇರಿದಂತೆ ಅನೇಕ ಸರ್ಕಾರೇತರ 
ಸಂಸ್ಥೆಗಳಿಗೆ ಸಲಹೆಗಾರರಾಗಿ ಕೆಲಸ ಮಾಡಿದ್ದಾರೆ. ಅವರನ್ನು ಇಲ್ಲಿ ಸಂಪರ್ಕಿಸಬಹುದು. 
anandalakshmy @ gmail.com 


ಅನುವಾದ: ಬಿ. ಆರ್‌. ಮಂಜುನಾಥ್‌ : ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


